ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧|| 
Volume 151 | 


ಬೆಂಗಳೂರು, ಗುರುವಾರ, ಆಗಸ್ಟ್ ೨೫ , ೨೦೧೬ ( ಭಾದ್ರಪದ ೩ , ಶಕ ವರ್ಷ ೧೯೩೮) 
Bengaluru , Thursday , August 25 , 2016 ( Bhadrapada 3 , Shaka Varsha 1938) 


ಸಂಚಿಕೆ ೩೪ 
| Issue 34 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 28 ಸಿಎನ್ಎಸ್ 2016, ಬೆಂಗಳೂರು, ದಿನಾಂಕ : 30 - 06 - 2016 , 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ ( 4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಲಗತ್ತಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಹಲಗತ್ತಿ, ರಾಮದುರ್ಗ ತಾಲ್ಲೂಕು ಬೆಳಗಾವಿ ಜಿಲ್ಲೆ ಇದರ ಆಡಳಿತ 
ಮಂಡಳಿಗೆ ಶ್ರೀ ಯಂಕಣ್ಣ ಬಸಪ್ಪ ಮುಧೋಳ ಸಾ : ಹಲಗತ್ತಿ, ರಾಮದುರ್ಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


PR- 558 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ 80 ಪಿಐಪಿ 2016, ಬೆಂಗಳೂರು, ದಿನಾಂಕ: 29 -06 - 2016 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಸಬಾ 80 ಪಿಐಪಿ 2016 , ದಿನಾಂಕ : 07.04.2016 , 24 .05.2016 , ಅಧಿಸೂಚನೆ ಸಂಖ್ಯೆ: ಕಸಂವಾ 80 ಪಿಐಪಿ 
2016 ( ಭಾಗ -1), ದಿನಾಂಕ: 13.06.2016 ಮತ್ತು ಅಧಿಸೂಚನೆ ಸಂಖ್ಯೆ: ಕಸಂವಾ 80 ಪಿಐಪಿ 2016 ( ಭಾಗ - 2), ದಿನಾಂಕ:13.06.2016 ರ 
ಮುಂದುವರಿಕೆಯಾಗಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಗೆ ಶ್ರೀ ಜಯಪ್ರಕಾಶ್ ಗಣಪತ್‌ ರಾವ್ ಶಿಂಧೆ , ಬನ್ನೂರು ಗ್ರಾಮ ಮತ್ತು ಅಂಚೆ, 
ರಾಮದುರ್ಗಾ , ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ, ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ದಿನಾಂಕ: 24.06.2016 ರಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
PR -559 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಯಶ್ರೀ ಎಸ್ .ಎನ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 

( ವಾರ್ತಾ ಶಾಖೆ) 


( ೧೪೧೫) 


ဂဂ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 

ಭಾಗ ೪ಎ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 10 ಆರ್‌ಜಿಯು 2014 ( ಭಾಗ) , ಬೆಂಗಳೂರು, ದಿನಾಂಕ: 30 - 06 - 2016 
ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ (ತಿದ್ದುಪಡಿ) ಅಧಿನಿಯಮ, 2013ರ ಕಲಂ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಪ್ರಸ್ತುತ ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಬೋಧಕ ಸಿಬ್ಬಂದಿಗಳನ್ನು ತತ್‌ಕ್ಷಣದಿಂದ ಜಾರಿಗೆ 
ಬರುವಂತೆ ಮುಂದಿನ 03 ವರ್ಷಗಳ ಅವಧಿಗೆ ಅಥವಾ ಅವರ ವಯೋ ನಿವೃತ್ತಿಯವರೆಗೆ ಅಥವಾ ಸರ್ಕಾರದ ಮುಂದಿನ ಅದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಸಚಿವರು/ ಸಹಾಯಕ ಕುಲಸಚಿವರ ಹುದ್ದೆಗಳಿಗೆ 
ನಿಯೋಜಿಸಿ ಆದೇಶಿಸಿದೆ. 


ಕ್ರಸಂ. 


3 


ಬೋಧಕ ಸಿಬ್ಬಂದಿಯ ಹೆಸರು, ಪದನಾಮ & ಸಂಸ್ಥೆ 

ನಿಯೋಜಿಸಲಾದ ಹುದ್ದೆ 
1 | ಡಾ : ಎಸ್. ಟಿ. ಶ್ರೀನಿವಾಸಮೂರ್ತಿ, ಸಹಾಯಕ ಕುಲಸಚಿವರು 

ಉಪಕುಲಸಚಿವರು 
ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 
ಶ್ರೀಮತಿ ಮಂಗಳಗೌರಿ ಎಂ . ಸಹಾಯಕ ಪ್ರಾಧ್ಯಾಪಕರು 

ಉಪಕುಲಸಚಿವರು 
ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆ, ಬೆಂಗಳೂರು 
ಡಾ : ಸಿ . ಎ . ಗೋಪಾಲಕೃಷ್ಣ ಮಿತ್ರ ( ಎಂ . ಡಿ. ಪೀಡಿಯಾಟ್ರಿಕ್ಸ್ ) 

ಸಹಾಯಕ ಕುಲಸಚಿವರು 
ಸೀನಿಯರ್ ರೆಸಿಡೆಂಟ್, ಕಿಮ್ಸ್ , ಹುಬ್ಬಳ್ಳಿ 
ಡಾ : ಆನಂದ್ ಕಟ್ಟಿ, ಉಪನ್ಯಾಸಕರು, 

ಸಹಾಯಕ ಕುಲಸಚಿವರು 
ಸರ್ಕಾರಿ ಆಯುರ್ವೇದ ಮೆಡಿಕಲ್ ಕಾಲೇಜು, ಮೈಸೂರು 
ಡಾ : ಜಹ್ರ ಸುಲ್ತಾನ, ಎಸ್. ಸಹಾಯಕ ಪ್ರಾಧ್ಯಾಪಕರು 

ಸಹಾಯಕ ಕುಲಸಚಿವರು 
ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ , ಚಾಮರಾಜನಗರ 
ಮುಂದುವರಿದು, ಸದರಿ ಸೇವಾ ನಿಯೋಜನೆಗೆ ಸಂಬಂಧಿಸಿದ ಷರತ್ತು & ನಿಬಂಧನೆಗಳನ್ನು ಅವರನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ 
ಸಂಬಂಧಪಟ್ಟ ಸಂಸ್ಥೆಗಳೇ ಹೊರಡಿಸತಕ್ಕದ್ದು. 
PR- 560 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಮುರಳಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 ( ಪ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ವೈದ್ಯಕೀಯ ಶಿಕ್ಷಣ) 


5 


HOME SECRETARIAT 

NOTIFICATION 

No : HD :140 : POP : 2016 , Bengaluru Dated : 28 .06.2016 , 
In exercise of the powers conferred by clause (s) of section 2 of the Code of Criminal Procedure , 1973 (Central Act 2 of 1974 ) 
and in partialmodification of earlier notifications issued in this behalf the Government of Karnataka, hereby declare that with effect from 
the date of publication of this notification in the Official Gazette . The areas and places specified in column ( 3) of the schedule below , 
shall cease to be within the jurisdication of the police station specified in column (4 ) thereof and the said areas and places shall be 
included within the jurisdication of the police station specified in column (2), thereof, in respect of offences specified below : 

SCHEDULE 


Name of the 
Division /City ! 
Sub -Division 


Police Station in 
which the areas 

and places 
mentioned in 
column (3 ) shall be 

included 

( 2) 
Yadgiri Traffic Police 
Station 


Police Station from 
whose jurisdiction 
the areas and places 

mentioned in 
Column (3) shall be 

excluded 


Name of the areas and places 


( 1 ) 


( 3) 


( 4) 


Yadgiri District: 
Yadgiri Circle ; 
Yadgiri Sub- Division 


(1) Yadgiri Town area 
(2 ) National Highway – 150 Allipur Venktesh Nagar 

Tanda to Mundargi village through Yadgiri Town 
(20 km.) 


Yadgiri Town Police 
Station and Yadgiri 
Rural Police Station 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 


0802 


Name of the 
Division /City / 
Sub -Division 


Police Station in 
which the areas 

and places 
mentioned in 
column ( 3) shall be 

included 

(2) 


Name of the areas and places 


Police Station from 
whose jurisdiction 
the areas and places 

mentioned in 
Column ( 3) shall be 

excluded 

(4 ) 


(1) 


( 3) 


(3 ) Proposed National Highway - 150 Bypass 

connecting Allipur to Mundargi Village through 

Bandalli village ( 10 k.m .) 
(4 ) Roads coming under Revenue jurisdiction of 

Allipur Village , Allipur Tanda, Venkatesh Nagar 
Tanda , Mudnal Village , Mudnal Sanna Tanda, 
Mudnal Dodda Tanda, Kanchgarhalli Village , 
Kanchgarhalli Tanda , Chamnalli Village , 
Chamnalli Tanda, Bandalli Village , Mundargi 
Village , Ashoknagar Tanda, Warknalli Village , 
M .Hosalli Village, M . Hosalli Tanda . 


The Police Station specified in column (2) shall be responsible for Investigation of the offences under. 
(1) The Karnataka Traffic Control Act, 1960 (Karnataka Act No . 18 of 1960 ); 
(2 ) The Karnataka Traffic (Control of Public Vehicles ) Rules, 1979 ; 
( 3) The Karnataka Traffic Control (Regulation of Traffic on Highways) Rules, 1979 and the Karnataka Traffic Control 

Rules , 1979 ; 
(4 ) The Motor Vehicle Act, 1988 (Central Act 59 of 1988) and the Karnataka Motor Vehicle Rules, 1989; and 


(5 ) Offences under sections 279 , 283 , 304, 304( A ), 337 , 338 and 427 of the Indian Penal Code, 1860 . 


PR . 561 


SC . 100 


By Order and in the name of the Governor of Karnataka 

B .N . DEVARAJ 
Under Secretary to Government, (1/C ) 
Home Department (Police Expenditure ) 


HOME SECRETARIAT 


NOTIFICATION 


No : HD : 156 : POP : 2016 , Bengaluru Dated : 02.07 . 2016 . 


In exercise of the powers conferred by clause (s ) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notification issued in this behalf, the Government of Karnataka, hereby declare that with effect from 
the date of publication of this notification in the Official Gazette , the areas and places specified in column ( 3) of the schedule below , 
shall cease to be within the jurisdiction of the police station specified in column (4 ) thereof and the said areas and places shall be 
included within the jurisdiction of the police station specified in column (2 ) thereof. 

SCHEDULE 


Name of the Police Station 

in which the areas and 
places mentioned in column 

(3 ) shall be included ) 


Name of the 
City/ Division /Sub 

Division 


Name of the areas and places 


Name of the Police Station from the 
jurisdiction ofwhich the areas and 
place mentioned in column (3) shall 

be excluded 


( 1) 


- 


(2 ) 


( 3) 


Indi Rural Police Station 


Indi Police Station 


Bijapur district, Indi 
Sub - Division Indi 
Circle 


(1) Tamba 
(2 ) Tennalli 
(3) Bantanal 
( 4 ) Wade 


0800 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫, ೨೦೧೬ 


ಭಾಗ ೪ಎ 


Name of the Police Station 

in which the areas and 
places mentioned in column 

( 3) shall be included ) 


Name of the 
City/Division / Sub 

Division 


Name of the areas and places 


Name of the Police Station from the 
jurisdiction of which the areas and 
place mentioned in column (3 ) shall 

be excluded 


(1) 


(2 ) 


(3) 


(5 ) Bannatti 
(6 ) Goranal 
(7 ) Hirerugi 
(8 ) Chikkamasali 
(9 ) Hirermasali 
( 10 ) Gugihal 
(11) Sangogi 
(12) Shirashad 
(13) Hanjagi 
( 14 ) Chavadihal 
( 15 ) Chikkabenur 
( 16 ) Budihal 
(17) Bairunagi 
( 18 ) Railway Station 
( 19 ) Ahirasang 
(20) Mavianahalli 
( 21) Alur 
(22 ) Ingalagi 
(23) Lachyan 
(24 ) Salotagi 
( 25 ) Satalgaw 
( 26 ) Nad KD 
( 27) Nad BK 
(28 ) Marasanalli 
(29) Teggihalli 
(30 ) Latasangi 
(31) Golasar 
(32 ) Shivapur KD 
(33) Miragi 
(34 ) Hanchinal 
(35 ) Arjunagi KD 
( 36 ) Arjunagi BK 
(37 ) Agarahked 
( 38 ) Gubbewad 
( 39 ) Shirgur inam 
(40) Hos padanur 
(41) Hale padanur 
( 42 ) LoniKD 
(43) Baragudi 
( 44 ) Chikkamanur 
(45 ) Hirebenur 
(46 ) Bhuyar 
(47) Nagaralli 
(48 ) Khedagi 
(49 ) Rodagi 


PR . 562 
SC . 100 


By Order and in the name of the Governor of Karnataka 

B .N . DEVARAJ 
Under Secretary to Government (1/C ) 
Home Department (Police Expenditure) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫, ೨೦೧೬ 

೧೪೧೯ 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾ 15 ಪಿಐಪಿ 2015, ಬೆಂಗಳೂರು, ದಿನಾಂಕ: 08 - 07 - 2016. 
ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತದ ನಿಯಮಾವಳಿಗಳ ನಿಯಮ 75 ( ಎ) ರ ಅನುಚ್ಛೇಧದನ್ವಯ ಕರ್ನಾಟಕ ಸರ್ಕಾರವು 
ಶ್ರೀ ಬಿ.ಎಲ್.ರಮೇಶ್, ಉಪ ಕಾರ್ಯದರ್ಶಿ - 2, ಆರ್ಥಿಕ ಇಲಾಖೆ , ವಿಧಾನಸೌಧ ಇವರನ್ನು ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತದ ನಿರ್ದೇಶಕರ 
ಮಂಡಳಿಗೆ ಶ್ರೀ ಟಿ. ವಾಸುದೇವರಾವ್, ಉಪ ಕಾರ್ಯದರ್ಶಿ - 2, ಆರ್ಥಿಕ ಇಲಾಖೆ ಇವರ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ 
ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಿ ದಿನಾಂಕ: 20. 04. 2016 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ 
ಆದೇಶಿಸಿದೆ. 
PR- 563 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಜಯಶ್ರೀ ಎಸ್ .ಎನ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 

( ವಾರ್ತಾ ಶಾಖೆ) 


LAW SECRETARIAT 


NOTIFICATION 


_ No : LAW 121 LAM 2016, Bengaluru Dated: 12. 07 . 2016, 
In continuation of the Notification No . LAW 55 LAW 2012, dated 15 .03. 2012 and in exercise of the powers conferred under 
Section 5 ( 1), 5 (2 ) and 19 ( 1) of the Right to Information Act, 2005 (Central Act 22 of 2005 ), it is hereby specified the following Officers as 
Assistant Public Information Officer, Public Information Officer and First Appellate Authority in respect of Personal Section of the 
Principal Secretary to Government, Law Department: 


Public Authority 


SI. 
No. 


Law Department 


Section /Personal 

Section 
Personal Section of 
the Principal Secretary 

to Government 


Assistant Public 
Information Officer 

Gazetted Personal 
Assistant to the Principal 

Secretary to 
Government 


Public Information 

Officer 
Personal Secretary to 
the Principal Secretary 

to Government 


First Appellate 

Authority 
Additional Secretary 
to Government 

(Opinion ) 


PR 564 


By Order and in the name of the Governor of Karnataka, 

S . UMESHA 
Under Secretary to Government(Admn.-1), 

Law Department 


SC . 50 


HOME SECRETARIAT 


NOTIFICATION 


No : HD :145 : POP: 2016 , Bengaluru Dated : 04.07. 2016 , 


In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974 ) 
and in partialmodification of earlier notifications issued in this behalf the Government of Karnataka , hereby declare that with effect from 
the date of publication of this notification in the Official Gazette . The areas and places specified in column (3) of the schedule below , 
shall cease to be within the jurisdication of the police station specified in column (4 ) thereof and the said areas and places shall be 
included within the jurisdication of the police station specified in column (2 ), thereof. 

SCHEDULE 


Name of the 
City/ Division / 
Sub - Division. 


Name of the Police Station in 

which the areas and places 
mentioned in column ( 3) shall 

be included 


Name of the areas 

and places 


Name of the Police Station from 

the jurisdiction ofwhich the 
areas and place mentioned in 
Column (3 ) shall be excluded 


( 1 ) 


( 2 ) 


(3 ) 


| Kankanady Town Police Station 


Mangaluru Rural Police Station 


1. Mangaluru City 

Commissionerate 


(1) Padavu 
(2 ) Alape 
(3) Maroli 
(4 ) Kankanady 


2. Mangaluru South 


0890 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 


ಭಾಗ ೪ಎ 


Name of the 
City/Division / 
Sub -Division 


Name of the Police Station in 

which the areas and places 
mentioned in column ( 3) shall 

be included 


Name of the areas 

and places 


Name of the Police Station from 

the jurisdiction ofwhich the 
areas and place mentioned in 
Column (3 ) shall be excluded 


( 1) 


(2 ) 


(4 ) 


Sub - Division 


(3 ) 
(5 ) Jeppinamogaru 
(6 ) Bajal 
(7 ) Kannur 


Adamkudru 


Ullal Police Station 


PR . 565 
SC . 100 


By Order and in the name of the Governor of Karnataka 

B .N . DEVARAJ 
Under Secretary to Government, (I/C ) 
Home Department (Police Expenditure ) 


HOME SECRETARIAT 


NOTIFICATION 


No : HD : 147 : POP : 2016 , Bengaluru Dated : 04 .07 . 2016 . 


In exercise of the powers conferred by clause (s ) of section 2 of the Code of Criminal Procedure , 1973 (Central Act 2 of 1974 ) 
and in partialmodification of earlier notifications issued in this behalf the Government of Karnataka , hereby declare that with effect from 
the date of publication of this notification in the Official Gazette , the areas and places specified in column ( 3) of the schedule below , 
shall cease to be within the jurisdication of the police station specified in column (4 ) thereof and the said areas and places shall be 
included within the jurisdication of the police station specified in column (2 ), thereof in respect of offences specified below : 


SCHEDULE 


Name of the 
City/ Division / 
Sub -Division 


Police Station in 
which the areas 

and places 
mentioned in 
column ( 3 ) shall 

be included 


Police Station from 
whose jurisdiction 
the areas and places 

mentioned in 
Column ( 3) shall be 

excluded 


Name of the areas and places 


( 1) 


(2) 


(3 ) 


(1 ) 


(1) Mangaluru 

Commissionerate 


Mangaluru Traffic 
South Police 

Station 


| All main and interior roadsbelonging to Mangaluru Rural 

Police Station jurisdiction , including Notional highway -66 , 
75 and 169, State highways and other roads 


Mangaluru 
Rural Police 
Station 


(2 ) Mangaluru South 

Sub -Division 


Places : 


( 1) Mahaveera circle 
( 2 ) Mahaveera mosque 

Nagori 
Padil 
Kankanady Railway Station Cross 

Kannur 
(7) Sahyadri College Adyar 
(8 ) Arkula 
(9) Vamanjur 
( 10 ) Kudupu 
( 11) Mangala Jyothi 
( 12) Mahakalipadpu 
(13 ) Jappinamogru 
( 14 ) Bajal 
( 15 ) Faisalnagar 
( 16 ) Kettikal 
(17 ) Saripalla 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 


0890 


Name of the 
City/Division / 
Sub -Division 


Police Station in 
which the areas 

and places 
mentioned in 
column ( 3 ) shall 

be included 


Name of the areas and places 


Police Station from 
whose jurisdiction 
the areas and places 

mentioned in 
Column ( 3) shall be 

excluded 
| ( 2 ) Ullal Police 

Station 


(1) Mangaluru 

Commissionerate 
( 2) Mangaluru South 

Sub - Division 


Allmain and interior roads belonging to Ullal Police Station 
jurisdiction , including National highway-66 , State highways 
and other roads. 


Places : 


(1) Netravathi bridge 
(2 ) Kallapu 
(3 ) Thokkotu 
(4 ) Ambika Road 
(5 ) Over bridge junction 
(6 ) Kumpala cross 
(7 ) Kotekar 
(8 ) Beeri 
(9 ) K .C . road junction 
(10 ) Talapady 
(11) Kuttar junction 
( 12 ) Someshwar 
(13 ) Ullal junction 
(14 ) Ombathukere 
( 15 ) Ullal Darga 
All main and interior roads belonging to Konaje Police 
Station jurisdiction , including State highway and other 
roads . 


( 3 ) 


(1) Mangaluru 

Commissionerate 


Konaje Police 
Station 


(2) Mangaluru South 

Places : 
Sub - Division 

(1 ) Deralakatte 
( 2 ) Asaigoli 
( 3 ) Natekallu 
(4 ) Konaje 

Manasagangothri 
(6 ) Mudipu 
(7 ) H . H . Kallu 

(8 ) Montugoli 
The Police Station specified in column (2) shall be responsible for Registration & Investigation of the offences under: 


(5 ) 


(1 ) The Karnataka Traffic Control Act, 1960 (Karnataka Act No. 18 of 1960 ); 
(2 ) The Karnataka Traffic ( Control of Public Vehicles ) Rules , 1979 ; 
( 3) The Karnataka Traffic Control (Regulation of Traffic on Highways) Rules, 1979 and the Karnataka Traffic control 

Rules, 1979 ; 
(4 ) The Motor Vehicle Act, 1988 (Central Act 59 of 1988) and the Karnataka Motor Vehicle Rules, 1989; and 

(5 ) Offences under section 279 , 304( A ), 337 and 338 of the Indian Penal Code, 1860 . 
PR . 566 

By Order and in the name of the Governor of Karnataka 
SC . 100 

B .N . DEVARAJ 
Under Secretary to Government, (I/C ) 
Home Department (Police Expenditure ) 


HOME SECRETARIAT 

NOTIFICATION 
No : HD : 154:POP :2016 , Bengaluru Dated : 12 .07 . 2016 . 


In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974 ) 
and in partial modification of earlier notifications issued in this behalf the Government of Karnataka, hereby declare that with effect from 


0899 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫, ೨೦೧೬ 


ಭಾಗ ೪ಎ 


the date of publication of this notification in the Official Gazette . The areas and places specified in column (3 ) of the schedule below , 
shall cease to be within the jurisdication of the police station specified in column (4 ) thereof and the said areas and places shall be 
included within the jurisdication of the police station specified in column (2 ), thereof. 


SCHEDULE 


Name of the 
City /Division / 
Sub -Division 


Name of the Police 
Station in which 

the areas and 
places mentioned 
in column ( 3 ) shall 

be included 


Name of the areas and places 


Name of the Police 

Station from the 
jurisdiction of which 
the areas and places 

mentioned in 
Column ( 3) shall be 

excluded 


( 1) 


( 2 ) 


Kolar District 
Mulbagal Sub 
Division 


Mulbagal Rural | 
Police Station at 
Mulbagal 


Mulbagal Police 
Station area 
Jurisdiction . 


( 1 ) 


(3 ) 


(4 ) 


19 . 


01. Agara 
02. S . Bisanahalli 
03. Gukunte 
04. V .Hosahalli 
05 . H .Gollahalli 
06 . Mandikal 
07 . Koladevi 
08 . Mudiyanur 
09 . Gujjanahalli 
10 . Lingapura 
11 . Hanumanahalli 
12 . Kurudumale 
13 . Arahalli 
14 . Bestharahalli 
15 . Uttanur 
16 . Bandarlahalli 
17 . Nallur 
18 . Hydlapur 

Majara Attikunte 
20 . Ramarayanakote 
21. Padakasti 
22 . V . Hosahalli 
23 . K . Chadumanahalli 
24 . Sheshapura 
25. Keelagani 
26 . Belaganahalli 
27 . Segenahalli 
28 . Melagani 

Chamareddyhalli 
30 . Sonnavadi 

Kadaripura 

T . Agrahara 
33 . Devarayasamudra 
34 . Kammadatti 

Sondondahalli 

Balla 
37 . Bommasandra 
38 . Dommarakothur 
39 . Karadagur 
40. Yalagondahalli 
41. Urukunte 


Mulbagal, Kolar 
road bypass 
road upto MITC 
Factory . 
Mulbagal 
Virupakshi road 
upto outskirts . 
Mulbagal 
Tayalur road 
upto Tayalur 
cross outskirts . 
Mulbagal 
K .Bayyapalli 
road by-pass 
outskirts . 
Mulbagal 
M .N .Halli road 
outskirts 
Nookalabande 
Rama sandra 
road upto 555 
Bricks Factory . 
Mulbagal 
Chennai road , 
Narasimha 
Theertha upto 
Hotel Mayura 
Veerbhadra 
Nagar 
Boosalakunte . 
Halligarapalya, 
Subramanyesh 
wara Temple , 
Anjanadri Hills . 
Mulbagal 
Srinivasapura 
road upto 
Khadripura 
gate. 


29. 


31 . 


32. 


(8 ) 


35 . 


( 9) 


୦୫ ୭୪ 


ಭಾಗ ೪ಎ 

(1) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫, ೨೦೧೬ 
(2) 

42 . B . Korvenur 
43. Tavarekere 
44. Balasandra 
45 . Kadaripura 
46 . Pombarahalli 
47 . Doddakurki 
48. Kappalamadugu 
49. Virupakshi 
50 . Jammanahalli 
51. Varadaganahalli 
52. Doddaganahalli 
53. Asali Attikunte 
54 . Kavatanahalli 
55 . Avani 
56 . Sinigenahalli 
57 . Manchiganahalli 
58 . S . Chadumanahalli 
59. Betagerahalli 
60. Bandahalli 
61. Bommasandra 
62. Jogulakasti 

Kuppandahalli 
64. Sanyasapalli 
65. Byrasandra 
66 . T. Agara 
67. Sunnangur 
68 . Gopasandra 
69. Angondahalli 
70 . Honaganahalli 
71. Mindahalli 
72 . Yalachehalli 
73 . Vammasandra 
74 . Meltayalur 
75 . Marandahalli 
76 . Kutandahalli 
77 . M . Agrahara 
78 . 

Bheemapura 

Kothamangala 
80 . Hosakere 
81. Vijalapura 
82 . Achampalli 
83 . Mittur 
84. Reddyhalli 
85. Chennapura 
86 . Emmenatha 

Putteri 
88 . Krishnagiri 
89. Bevahalli 
90 . Gopalapura 
91. Alaganahalli 
92 . Nallandahalli 
93. Chikkanahalli 
94. Nichanakunte 


87. 


୦ ୭୪ 


ಭಾಗ ೪ಎ 


(1) 


(4 ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 
(2) 

(3) 
95 . K . Hosahalli 
96 . Rachabandahalli 
97. Siddagatta 
98 . Sangasandra 
99. Keeluholali 
100. Kondathimmanahalli 
101. Harapanayakanahalli 
102. Darenahalli 
103 . Allalasandra 
104 . Doddabandahalli 
105 . Venkatapura 
106 . P . Gangadhara 
107 . Gumlapura 
108 . Ramapura 
109 . Kadukacchanahalli 
110 . Kannasandra 
111 . Thirumanahalli 
112 . Dommasandra 
113. Thimmanayakanahalli 
114 . Mallanayakanahalli 
115 . Thimmaravuthanahalli 
116 . Vegamodagu 
117 . Doolapalli 
118 . Byrasandra 
119 . Tayalur 
120 . Mothakapalli 
121 . Mindahalli 
122 . Kuppampalya 
123. Shankarapura 
124 . Moparahalli 
125 . Ganjigunte 
126 . Nagasandra 
127 . Kumadenahalli 
128 . Varadapura 
129 . Cholagunte 
130 . V .Guttahalli 
131. Doddavanashettyhalli 
132. Bellamballi 
133. Mallappanahalli 
134 . Ananthapur 
135 . Kurubarahalli 
136 . Bheemapura 
137 . Banahalli 
138 . Abbenahalli 
139 . Meleri 
140 . Sangasandra 
141. Gaddamchannegowda 
142 . Kalakiri 
143. Kadarinachanahalli 
144 . Nachanahalli 
145 . Nachagundlahalli 
146 . Dinnahalli 
147 . Channahalli 


08998 


ಭಾಗ ೪ಎ 

(1) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 
(2) 

148. Kondenahalli 
149. Sathanur 
150 . Mallakachanahalli 
151. Shettybanakanahalli 
152. Bandahalli 
153. Ramapura 
154. Bhattabavanahalli 
155 . Ramanalluru 
156 . Minajenahalli 
157 . Gujjamarandahalli 
158. Pichaguntlahalli 
159. Kempapur 
160 . Chiyandahalli 
161. Doddamadenahalli 
162. Chaluvanayakanahalli 
163 . Gutlur 
164 . Thatnakunte 
165 . Marakalagatta 
166 . Yethurahalli 
167. Belaganahalli 
168 . Gandhipura 
169 . Vaniganahalli 
170 . Khadripura 
171. Chikkabandahalli 
172 . Malalumedu 
173 . Abbenahalli 
174 . Yalachenahalli 
175. Dommarahalli 
176 . Gajalabavi 
177 . Somarasanahalli 
178 . Nagarahalli 
179. Jogipalya 
180 . Modderi 
181. Kagganahalli 
182 . Chitteri 
183. Kondehalli 
184 . Thoradi 
185 . Kunibande 
186 . Shivanarahalli 
187 . Kashipura 
188 . Gutluru 
189. Kannata 
190 . Dommarakothur 
191. Belapanahalli 
192. Venkatapura 
193 . V . Nagireddy 
194 . Dasarahalli 
195 . Nagasandra 
196 . Veerashettyhalli 


PR . 567 
SC . 100 


By Order and in the name of the Governor ofKarnataka 

B . N . DEVARAJ 
Under Secretary to Government, (I/C ) 
Home Department (Police Expenditure ) 


೧೪೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 


ಭಾಗ ೪ಎ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 170 ಪಿಎಂಎಸ್ 2015 , ಬೆಂಗಳೂರು, ದಿನಾಂಕ: 11 - 07 - 2016. 


1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ ( ಕರ್ನಾಟಕ) ನಿಯಮಗಳು 1961 ರಂತೆ Pastor Samuel M . D , Department Director, North Karnataka Section of Seventh day 
Adventist , Outside Fathe Darwaza, Bidar - 585 401 - ಇವರನ್ನು ಬೀದರ್ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
PR-568 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
Sc-25 

ವಿ . ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 
( ರಹದಾರಿ ಮತ್ತು ವಿದೇಶಿಯರು) 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 72 ಸಮನ್ವಯ 2016 ( ಭಾ ), ಬೆಂಗಳೂರು, ದಿನಾಂಕ: 30 - 06 -2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಎನ್ 72 ಸಮನ್ವಯ 2016 ( ಭಾ ) ದಿನಾಂಕ: 25.06.2016ರಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಗೆ ಅಧಿಕಾರೇತರ ನಿರ್ದೇಶಕರನ್ನಾಗಿ ಶ್ರೀ ಕೆ. ರಾಜು ಬಿನ್ ಶ್ರೀ ಕಾಳೇಗೌಡ, ಚಿನ್ನಂಬಳ್ಳಿ, 
ತಗಡೂರು ಅಂಚೆ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ ಇವರನ್ನು ನಾಮ ನಿರ್ದೇಶನ ಮಾಡಿರುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು 
ಪಡಿಸಲಾಗಿದೆ. 
PR -569 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 71 ಸಿಎನ್‌ಎಸ್ 2014 , ಬೆಂಗಳೂರು, ದಿನಾಂಕ: 09 - 06 - 2016 . 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (40)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 
ದೇವನಹಳ್ಳಿ ಇದರ ಆಡಳಿತ ಮಂಡಳಿಗೆ ಶ್ರೀ ಎಂ.ಕೆ. ವಿಶ್ವನಾಥ್ ಬಿನ್ ಮುನಿಕೆಂಪಯ್ಯ , ಭಟ್ರಮಾರೇನಹಳ್ಳಿ, ಚನ್ನರಾಯಪಟ್ಟಣ ಹೋಬಳಿ, ದೇವನಹಳ್ಳಿ ತಾ || 
ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 


P . R .526 


ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಶಾಣ 69 ಭಾನಿವಿ 2015 , ಬೆಂಗಳೂರು, ದಿನಾಂಕ: 13 - 06 - 2016. 


ಭಾಷಾಂತರ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕರುಗಳಾದ ಶ್ರೀಮತಿ ಡಿ . ಸ್ಮಿತಾ, ಇವರು ದಿನಾಂಕ: 11 - 08 - 2014 ರಿಂದ ಮತ್ತು 
ಶ್ರೀ ಭಕ್ತರಾಜ ಪಾಟೀಲ, ಇವರು ದಿನಾಂಕ: 19 - 08 - 2014 ರಿಂದ ಹಾಗೂ ಶ್ರೀ ರಂಗನಾಥ, ಇವರು, ದಿನಾಂಕ : 18 - 08 - 2014 ರಿಂದ ಒಂದು ವರ್ಷ 


ಸ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 

೧೪೨೭ 
ಅವಧಿಯ ಸ್ಥಾನಪನ್ನಾವಧಿಯನ್ನು ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ ) ನಿಯಮಗಳು, 1977ರ ನಿಯಮ 19(3)(ಸಿ) ಪ್ರಕಾರ ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ . 
P . R .527 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎಸ್. ಶ್ರೀಧರ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಂಸದೀಯ ವ್ಯವಹಾರಗಳ ಇಲಾಖೆ. 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 

ರುಇ 12 ರಾಮಆ 2016 , ಬೆಂಗಳೂರು, ದಿನಾಂಕ: 08 - 06 - 2016, 
ಕುಮಾರಿ ಭಾವನ ರಾಮಣ್ಣ ಇವರನ್ನು ಬಾಲಭವನ ಜವಾಹರ ಬಾಲಭವನ ಸೊಸೈಟಿ ಅಧ್ಯಕ್ಷರಾಗಿ ನೇಮಿಸಿದ್ದು , ಇವರ ಸೇವಾ ಅವಧಿಯನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ದಿನಾಂಕ: 24 - 08 -2016ವರೆಗೆ ಅಥವಾ ಅದಕ್ಕೂ ಮೊದಲು ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ವಿಸ್ತರಿಸಿ ಆದೇಶಿಸಿದೆ. 
P . R . 536 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 

ಮಮಇ 13 ರಾಮಆ 2016 ಬೆಂಗಳೂರು, ದಿನಾಂಕ: 15 - 06 - 2016 . 
ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ , ಧಾರವಾಡ ಇದರ ಬೈಲಾ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡಂತೆ 
ಅಧಿಕಾರೇತರ ಸದಸ್ಯರುಗಳನ್ನು ಧಾರವಾಡದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 
ಅಭ್ಯರ್ಥಿಯ ವಿವರ 

ಪದನಾಮ 
- 01 | ಶ್ರೀ ಅಶೋಕ ಚನ್ನಪ್ಪ ಉಳ್ಳಾಗಡ್ಡಿ ಬಿನ್ ಚನ್ನಪ್ಪ ಉಳ್ಳಾಗಡ್ಡಿ, ಸಸಾಲಟ್ಟಿ ಗ್ರಾಮ , ಸದಸ್ಯರು 

ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
02 | ಶ್ರೀ ಲಕ್ಷ್ಮೀ ಕಿರಣ ಭಟ್, ಗೋನೂರು ಪೋಸ್ಟ್, ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಸದಸ್ಯರು 


ಸ 


03 


ಶ್ರೀಮತಿ ಶಾಂತಾ ಬಾಯಿ ಶಿರೂರ, ಶಿವಾಜಿನಗರ, 1ನೇ ಅಡ್ಡರಸ್ತೆ, ಹಾವೇರಿ ತಾ / ಜಿ, 
ಕಾರ್ಯದರ್ಶಿಗಳು , ಕರ್ನಾಟಕ ಬಾಲವಿಕಾಸ ಅಕಾಡೆಮಿ , ಧಾರವಾಡ 


04 


ಸದಸ್ಯರು 

ಸದಸ್ಯ 
ಕಾರ್ಯದರ್ಶಿಗಳು 


P . R . 537 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಮಇ 16 ಮಅನಿ 2016 ಬೆಂಗಳೂರು, ದಿನಾಂಕ: 15 - 06 -2016 . 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ Memorandum and Articles of Association 19(1) ನೇ ಪರಿಚ್ಛೇದದಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರುಗಳನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 
ಕ್ರ. ಸಂ ಅಭ್ಯರ್ಥಿಯ ವಿವರ 

ಪದನಾಮ 
01 . ಸತ್ಯಪ್ಪ ಮುಕ್ಕಪ್ಪ ಮುಗದಂ , ತೋಟದ ಶಾಲೆ , ಹೊಸೂರು ಪೋಸ್ಟ್, ಜಮಖಂಡಿ ಸದಸ್ಯರು 

ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ . 


೧೪೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 


ಭಾಗ ೪ಎ 


ಕ್ರ ಸಂ 


ಪದನಾಮ 
ಸದಸ್ಯರು 


02 


ಅಭ್ಯರ್ಥಿಯ ವಿವರ 
ಅಪ್ಪುಗೌಡ ಬಿನ್ ಲೇಟ್ ಪಾಪೇಗೌಡ, ನಂ 58, 5ನೇ ಅಡ್ಡರಸ್ತೆ , ಕುರುಬರಹಳ್ಳಿ, 
ಮೈಸೂರು. 
ವ್ಯವಸ್ಥಾಪಕ ನಿರ್ದೇಶಕರು , ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ , ಬೆಂಗಳೂರು. 


03 


ಸದಸ್ಯ 
ಕಾರ್ಯದರ್ಶಿಗಳು 


P . R .538 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಮಇ 49 ರಾಮಅ 2015 ಬೆಂಗಳೂರು, ದಿನಾಂಕ: 15 - 06 - 2016 . 
ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧಿನಿಯಮ 1995ರ ನಿಯಮ 3( 2 ) ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡಂತೆ 
ಅಧಿಕಾರೇತರ ಸದಸ್ಯರುಗಳನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ಆದೇಶಿಸಿದೆ. 
ಕ್ರ ಸಂ ಅಭ್ಯರ್ಥಿಯ ವಿವರ 

ಪದನಾಮ 
ಶ್ರೀಮತಿ ಧನಲಕ್ಷ್ಮಿ ಬಿನ್ ಲೇಟ್ ಚನ್ನಯ್ಯ , ಸತ್ಯಮಂಗಲ ಗ್ರಾಮ , ಹಾಸನ ತಾಲ್ಲೂಕು, ಸದಸ್ಯರು 
ಹಾಸನ ಜಿಲ್ಲೆ. 
ಶ್ರೀಮತಿ ಮಾಲತಿ ರಾಮಚಂದ್ರ ನಾಯಕ್, ಶ್ರೀರಾಮ ನಿಲಯ , ಶ್ರೀರಾಮನಗರ, ಸದಸ್ಯರು 
ಕೊಪ್ಪಳ ರಸ್ತೆ, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 


02 


P . R .539 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 82 ಗುಅಪ್ರಾ 2016 ಬೆಂಗಳೂರು, ದಿನಾಂಕ: 13- 06 -2016 . 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ 5 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಕಲಬುರಗಿ ಜಿಲ್ಲೆ, ಚಿತ್ತಾಪೂರ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಪ್ರದೇಶಗಳ ಹಾಲಿ ಭೂ ಉಪಯೋಗಗಳ 
ನಿರ್ಧರಣಾ ದಿನಾಂಕವನ್ನು 01 - 02 -2016 ರಿಂದ ಜಾರಿಗೆ ಬರುವಂತೆ ನಿರ್ಧರಿಸಿ ಈ ಮೂಲಕ ಘೋಷಿಸಲಾಗಿದೆ. 
P . R .540 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC -50 

ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 


ತಿದುಪಡಿ 


ಸಂಖ್ಯೆ: ನಅಇ 165 ಬೆಂರೂಪ್ರಾ 2012 ಬೆಂಗಳೂರು, ದಿನಾಂಕ : 08 - 06 -2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಅಇ / 65/ ಬೆಂರೂಪ್ರಾ/2012 , ದಿನಾಂಕ: 20 - 03- 2013ರಲ್ಲಿನ ನಿಯಮ 4(c) ಯಲ್ಲಿನ ಕೊನೆಯ ವಾಕ್ಯದಲ್ಲಿ 
“ ಖರೀದಿದಾರರಿಂದ” ಎಂಬ ಪದವನ್ನು “ ಮಂಜೂರಾತಿದಾರರಿಂದ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
P . R . 541 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC -50 

ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 

೧೪೨೯ 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಕಇ 06 ಎಸ್‌ಬಿಆರ್ 2016 ಬೆಂಗಳೂರು, ದಿನಾಂಕ: 19 - 05 -2016. 
ಕರ್ನಾಟಕ ಭಿಕ್ಷಾಟನೆ ನಿಷೇಧ ಕಾಯ್ದೆ 1975ರ ಕಲಂ 32ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಯು . ವೆಂಕೋಬ ಬಿನ್ 
ಗೋವಿಂದಪ್ಪ , ವಕೀಲರು, ತೆಕಲ ಕೋಟೆ ಅಂಚೆ, 6ನೇ ವಾರ್ಡ್, ಸಿರಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ, ಇವರನ್ನು ಕೇಂದ್ರ ಪರಿಹಾರ ಸಮಿತಿ, ಬೆಂಗಳೂರು 
ಇಲ್ಲಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದ ಅವಧಿಯನ್ನು ದಿನಾಂಕ: 24 - 08 -2016ರ ವರೆಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು 
ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 
P R.542 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC -100 

ಗಿರಿಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಸಮಾಜ ಕಲ್ಯಾಣ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ: ಸಕಇ 148 ಎಸ್‌ಎಲ್‌ಪಿ 2016 ( ಭಾ - 1) ಬೆಂಗಳೂರು, ದಿನಾಂಕ : 25 - 05 -2016, 
* ಕೇಂದ್ರ ಪರಿಹಾರ ಸಮಿತಿ, ಬೆಂಗಳೂರು ಇಲ್ಲಿಗೆ ಕರ್ನಾಟಕ ಭಿಕ್ಷಾಟನೆ ನಿಷೇಧ ಅಧಿನಿಯಮ 1975 ರಡಿಯಲ್ಲಿ ಅಧಿಸೂಚನೆ ಸಂಖ್ಯೆ: ಸಕಇ 148 
ಎಸ್ಎಲ್ ಪಿ 2016 ರಲ್ಲಿನ ಕ್ರಮ ಸಂಖ್ಯೆ (3) ರಲ್ಲಿನ ಶ್ರೀ ಶಿವನಗೌಡ ಮಲ್ಲನಗೌಡ ಪಾಟೀಲ, ಸಾ : ಮಲ್ಲಾಪುರ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿರುವುದನ್ನು ರದ್ದುಪಡಿಸಿ ಇವರ ಬದಲಿಗೆ ಶ್ರೀ ಮಕ್ತುಮಹಸೇನ ಮದಾರಸಾಬ ಸಾವುಕಾರ, 
ಪಾರಿಶ್ವಾಡ ರಸ್ತೆ, ಖಾನಾಪುರ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 
P . R .543 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC -100 

ಗಿರಿಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಸಮಾಜ ಕಲ್ಯಾಣ ಇಲಾಖೆ. 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ: 80 :ಪಿಐಪಿ: 2016 [ ಭಾ -1] ಬೆಂಗಳೂರು, ದಿನಾಂಕ: 13 - 06 - 2016 , 
ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಸಂವಾ 80 ಪಿಐಪಿ 2016 , 
ದಿನಾಂಕ: 07 - 04 - 2016ರಲ್ಲಿ ಅಧಿಕಾರೇತರ ಸದಸ್ಯರುಗಳನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದ್ದ ಕ್ರಮ ಸಂಖ್ಯೆ: 22 ಮತ್ತು 26ರಲ್ಲಿನ ಕ್ರಮವಾಗಿ 
ಶ್ರೀ . ಅಸ್ಲಂಪಾಷ, ಹೆಗಡೆ ಕಾಲೋನಿ, ತುಮಕೂರು, ತುಮಕೂರು ತಾಲ್ಲೂಕು ಮತ್ತು ಜಿಲ್ಲೆ ಹಾಗೂ ಶ್ರೀ . ಮಂಜೇಗೌಡ, ನಾಗಮಂಗಲ, ನಾಗಮಂಗಲ 
ತಾಲ್ಲೂಕು, ಮಂಡ್ಯ ಜಿಲ್ಲೆ, ಇವರುಗಳ ನಾಮನಿರ್ದೇಶನವನ್ನು ದಿನಾಂಕ: 01 - 06 - 2016 ರಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶಿಸಿದೆ. 
P . R . 544 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಯಶ್ರೀ ಎಸ್.ಎನ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ.( ವಾರ್ತಾ ಶಾಖೆ) 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾ:80:ಪಿಐಪಿ: 2016 [ ಭಾ -2] ಬೆಂಗಳೂರು, ದಿನಾಂಕ: 13 - 06 - 2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಸಂವಾ 80 ಪಿಐಪಿ 2016 , ದಿನಾಂಕ: 07 - 04 - 2016ರ ಮುಂದುವರಿಕೆಯಾಗಿ ಕರ್ನಾಟಕ ರಾಜ್ಯ ಮದ್ಯಪಾನ 
ಸಂಯಮ ಮಂಡಳಿಗೆ ಶ್ರೀ . ಟಿ. ವಿ. ಗೋವಿಂದಸ್ವಾಮಿ ಬಿನ್ ಶ್ರೀ . ಟಿ. ವಿ. ವೆಂಕಟಸ್ವಾಮಿ , ಖಾಜಿ ಮೊಹಲ್ಲ, ಹಳೇನಗರ, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ದಿನಾಂಕ: 06 - 06 - 2016 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ಆದೇಶಿಸಿದೆ. 
P . R . 545 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಜಯಶ್ರೀ ಎಸ್ .ಎನ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ.( ವಾರ್ತಾ ಶಾಖೆ) 


R .N .I. No. KARBIL / 2001/47147 POSTAL REGN. NO .RNP /KA /BGS/2202/ 2014 - 16 
Licensed to post without prepayment WPP No . 297 
೧೪೩೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೫ , ೨೦೧೬ 


ಭಾಗ ೪ಎ 


ಸಹಕಾರ ಸಚಿವಾಲಯ 

- ಅಧಿಸೂಚನೆ | 
ಸಂಖ್ಯೆ : ಸಿಒ 40 ಸಿಎನ್ಎಸ್ 2014 ಬೆಂಗಳೂರು, ದಿನಾಂಕ: 04 - 06 - 2016 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಒ 40 ಸಿಎನ್ಎಸ್ 2014 ದಿನಾಂಕ: 08 - 06 - 2015ರಲ್ಲಿ ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ 
ಸಹಕಾರ ಸಂಘಗಳ ಒಕ್ಕೂಟ, ಹುಬ್ಬಳ್ಳಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ರಾಜೇಂದ್ರ ದೊಡ್ಡಪ್ಪ ದೇಸಾಯಿ , ಸಾ ಯಡಹಳ್ಳಿ, 
ತಾ ಬೀಳಗಿ, ಬಾಗಲಕೋಟೆ ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1) ರ ಮೇರೆಗೆ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರ 
ಇದರ ಆಡಳಿತ ಮಂಡಳಿಗೆ ಶ್ರೀ ಯಮನೂರ ಯಲ್ಲಪ್ಪ ಗುಡಿಹಾಳ, 4ನೇ ಕ್ರಾಸ್ , ಗಂಗಾಧರ ನಗರ ಸೆಟ್ಲಮೆಂಟ್ , ಹುಬ್ಬಳ್ಳಿ - 580020 ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 547 

ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ -3 

ಸಹಕಾರ ಇಲಾಖೆ. 


ಟ , ಹುಬ್ಬಳ್ಳಿ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


